ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಉತ್ತರ ಕರ್ನಾಟಿಕ ಮತ್ತು ಹೈದ್ರಾಬಾದ್‌ ಕರ್ನಾಟಿಕ ಭಾಗದಿಂದ ನಿಯಮ ಬಾಹಿರವಾಗಿ ಮಾಡಲಾಗಿರುವ 
ಕಾಲೇಜು ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ನಿಯೋಜನೆ ಬಗ್ಗೆ 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕಕರ ಕ್ಲೇತು - 


72 (658) ಮಾನ್ಯ ಉಪ ಮುಖ್ಯಮಂತಿಗಳು ಮತ್ತು ಉನ್ನತ ಶಿಕ್ಷಣ ಹಾಗೂ ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ದಿನಾ೦ಕ: 19-1-2019ರ ಪತ್ರ ಸಂ೦ಖ್ಯೆ:ಕಾಶಿಇ:353 ಯೋಜನೆ 2018-19ರಲ್ಲಿ ಸಹ/ಸಹಾಯಕ 
ಪ್ರಾಧ್ಯಾಪಕರು/ಭೋದಕೇತರರನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ನಿಯೋಜನೆ ಮಾಡಿರುವುದು 
ನಿಜವೇ; ಮಾಡಿದ್ದಲ್ಲಿ, ಎಷ್ಟು ಜನರನ್ನು ಮಾಡಲಾಗಿದೆ ; ಅದಕ್ಕೆ ಕಾರಣಗಳೇನು ; 


(ಆ) ಸದರಿಯವರುಗಳ ನೇಮಕಾತಿ ದಿನಾಂಕ ಹಾಗೂ ಹುದ್ದೆ ಯಾವುದು ; ಅವರನ್ನು ಎಲ್ಲಿಂದ ಎಲ್ಲಿಗೆ 
ವರ್ಗಾವಣೆ ಮಾಡಲಾಗಿದೆ ; ಅವರ ಹೆಸರು ಮತ್ತು ಹುದ್ದೆಗಳೇನು; 


(ಇ) ಈ ನಿಯೋಜನೆ ಮಾಡಿದ್ದರಿಂದ ಉತ್ತರ ಕರ್ನಾಟಕದ ಮಕಳಿಗೆ ಶಿಕ್ಷಕರಿಲ್ಲದೆ ಅವರು ಶಿಕ್ಷಣದಿಂದ 
ವಂಚಿತರಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಉತ್ತರ ಕರ್ನಾಟಿಕದಲ್ಲಿ ನೇಮಕಾತಿಯಾಗಿ ಮೈಸೂರು ಬೆಂಗಳೂರಿಗೆ ನಿಯೋಜನೆ ಮಾಡುವುದು 
ಅನ್ಯಾಯವಲ್ಲವೆ ; 100ಕೆ 90ರಷ್ಟು ಮೈಸೂರು ಬೆಂಗಳೂರಿಗೆ ನಿಯೋಜನೆ ಮಾಡಿ ಉತ್ತರ ಕರ್ನಾಟಿಕದ 
ಮಕ್ಕಳಿಗೆ ಆಗುತ್ತಿರುವ ಈ ತಾರತಮ್ಯವನ್ನು ಹೋಗಲಾಡಿಸಲು ಸಾಧ್ಯವೆ ; ಇದರಲ್ಲಿ ಸಾಕಷ್ಟು 
ಬಷ್ಠಾಚಾರ ನಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


